ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 


ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಷರತ್ತು ಸಡಿಲಿಕೆ ಬಗ್ಗೆ 

ಶ್ರೀ ಪಿ. ಆರ್‌. ರಮೇಶ್‌ (ನಾಮ ನಿರ್ದೇಶನ ಹೊಂದಿದವರು) :- 

334 (535) ಮಾನ್ಯ ಸಣ್ಣ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 

(ಅ) ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ (ಕೆ.ಎಸ್‌.ಎಸ್‌.ಐ.ಡಿ.ಸಿ) ದ ಸ್ಪೆಷಲ್‌ ಇನ್ಸೆಂಟೇವ್‌ ಸ್ಮೀಮ್‌ 


ಅಡಿಯಲ್ಲಿ ಷರತ್ತು ಸಡಿಲಿಸಿ ಖಾಲಿ ನಿವೇಶನಗಳಿಗೆ ಕ್ರಯ ಪತ್ರ ನೀಡಲು ಸರ್ಕಾರ ನಿರ್ದೇಶಿಸಿರುವ 2010 ರ ಬಗ್ಗೆ ಮಾಹಿತಿ 
ನೀಡುವುದು; ಈ ಬಗ್ಗೆ ಕೆ.ಎಸ್‌.ಎಸ್‌.ಐ.ಡಿ.ಸಿ. ಸಭೆಯ 315, 316 ಮತ್ತು 318 ರ ನಡವಳಿಕೆ ಜೊತೆಗೆ ವಾಣಿಜ್ಯ ಮತ್ತು 


ಕೈಗಾರಿಕೆ ಇಲಾಖೆ ದಿನಾಂಕ: 21.11.2014 ರಂದು ನಡೆಸಿದ ಸಭೆಯ ನಡವಳಿಕೆಗಳ ಮಾಹಿತಿ ಹಾಗೂ ಇದಕ್ಕೆ ಸಂಬಂಧಿಸಿದ 
ಎ.ಜಿ. ಆಡಿಟ್‌ ಹಾಗೂ ಕಾನೂನು ಅಭಿಪ್ರಾಯ ಇದ್ದಲ್ಲಿ, ಅವುಗಳ ಮಾಹಿತಿ ಮತ್ತು ದಾಖಲೆಗಳನ್ನು ಒದಗಿಸುವುದು ; 


(ಆ) ಅರ್ಜಿದಾರರು ಟಿ ಠಿಡಿ;ಟಿಛಿ;ಶಿಟೀ ಐಂಚಿಟಿ $ಚೆಟೆಲಿಣಃಂಟಿ ಟೀಣಣೀಡಿ ಸಮೇತ ದಿನಾಂಕ: 31.12.2010 ರವರೆಗೆ ಸಲ್ಲಿಸಿರುವ 
593 ಪ್ರಕರಣಗಳ ಪೈಕಿ 283 ಪ್ರಕರಣಗಳ ಕ್ರಯ ಪತ್ರಗಳನ್ನು ನಿರ್ವಹಿಸಿಕೊಡಲಾಗಿದ್ದು, ನಿಗಧಿತ ದಿನಾಂಕದೊಳಗೆ ಅರ್ಜಿಯನ್ನು 


ಸಲ್ಲಿಸಿದ್ದಾಗ್ಯೂ, ಸದರಿ ಅವಧಿಯಲ್ಲಿ ಕ್ರಯಪತ್ರ ನಿರ್ವಹಿಸದಿರುವ 310 ಪ್ರಕರಣಗಳು ಬಾಕಿ ಇರುವುದು ನಿಜವೇ; 

(ಇ) ಅವುಗಳಲ್ಲಿ 91 ಪ್ರಕರಣಗಳಲ್ಲಿ ನಿಗಮದ ನಿಯಮಗಳ ಅನ್ವಯ ಕ್ರಯ ಪತ್ರಗಳನ್ನು ಈಗಾಗಲೇ ನೀಡಲಾಗಿದ್ದು, ಈ ಎಲ್ಲಾ 
ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹಂಚಿಕೆದಾರರ ಹೆಸರು, ವಿಳಾಸ ಹಾಗೂ ಹಂಚಿಕೆಯಾದ ನಿವೇಶನದ ಸಂಖ್ಯೆ ಹಾಗೂ ಅದರ 
ವಿಳಾಸದೊಂದಿಗೆ ಮಾಹಿತಿ ನೀಡುವುದು ; 

(ಈ) ಉಳಿದ 219 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹಂಚಿಕೆದಾರರ ಹೆಸರು, ವಿಳಾಸ, ಹಂಚಿಕೆಯಾದ ನಿವೇಶನದ ಸಂಖ್ಯೆ ಹಾಗೂ 
ಅದರ ವಿಳಾಸದೊಂದಿಗೆ ಮಾಹಿತಿ ನೀಡುವುದು ; 


(ಉ) ಸರ್ಕಾರವು ನಿರ್ದೇಶಿಸಿರುವಂತೆ ಸ್ಸೆಷಲ್‌ ಇನ್ಸೆಂಟೇವ್‌ ಸ್ಮೀಮ್‌ ಅಡಿಯಲ್ಲಿ ಎಷ್ಟು ಪ್ರಕರಣಗಳನ್ನು ಆಡಳಿತ ಮಂಡಳಿಯ 
ಸಭೆಯಲ್ಲಿ ಮಂಡಿಸಲಾಗಿದೆ ಹಾಗೂ ಇದುವರೆವಿಗೂ ಎಷ್ಟು ಪ್ರಕರಣಗಳ ಬಗ್ಗೆ ಆಡಳಿತ ಮಂಡಳಿಯು ನಿರ್ಣಯಗಳನ್ನು ಕೈಗೊಂಡಿದೆ 
;ಉಳಿಕೆ ಪ್ರಕರಣಗಳ ಸಂಖ್ಯೆ ಎಷ್ಟು ; ಈ ಬಗ್ಗೆ ಯಾವ ಕ್ರಮಗಳನ್ನು ಇಲ್ಲಿಯವರೆವಿಗೂ ಕೈಗೊಳ್ಳಲಾಗಿದೆ ? (ಕಳೆದ 5 ವರ್ಷಗಳ 
ಮಾಹಿತಿ ನೀಡುವುದು) 


